ಕರ್ನಾಟಿಕ ವಿಧಾನ ಪರಿಷತ್ತು 
SS 
ಶೀ ಎಂ ನಾರಾಯಣಸ್ವಾಮಿ [ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರದಿಂದ ಚುನಾಯಿತರಾದವರು] 
15-03-2021 


2020-2021ನೇ ಶೈಕ್ಷಕಿಕ ವರ್ಷಕ್ಕೆ | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಂಬಂಧಿಸಿದಂತೆ ರಾಜ್ಯಾಧ್ಯಾಂತ ಶಾಲೆಗೆ'| ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಬೃಹತ್‌ ಬೆಂಗಳೂರು 
ದಾಖಲಾಗದೆ ಹೊರಗುಳಿದ ಮಕ್ಕಳ ಸಂಖ್ಯೆ ಎಷ್ಟು ಮಹಾನಗರ ಪಾಲಿಕೆ ವತಿಯಿಂದ 0-18 ವಯೋಮಾನದ 
ಮಕ್ಕಳ ಮನೆ-ಮನೆ ಸಮಿಕ್ಷೆ ನಡೆಸಲಾಗುತ್ತಿದ್ದು, ಸಮೀಕ್ಷೆ 
ಕಾರ್ಯ ಪ್ರಗತಿಯಲ್ಲಿದೆ. ಸಮೀಕ್ಷಾ ಕಾರ್ಯ 
ಪೂರ್ಣಗೊಂಡ ನಂತರ ಶಾಲೆಯಿಂದ ಹೊರಗುಳಿದ 
ಮಕ್ಕಳ ಬಚಿತ ಮಾಹಿತಿ ಲಭ್ಯವಾಗಲಿದೆ. ಮ 

ಅದಾಗ್ಯೂ, ಶಾಲೆಯಿಂದ ಹೊರಗುಳಿದ ಮಕ್ಕಳು 
ಕಂಡು ಬಂದಲ್ಲಿ ಶಾಲೆಗೆ ದಾಖಲಿಸುವ ಪ್ರಕ್ರಿಯೆ ಶಿಕ್ಷಣ 
ಇಲಾಖೆಯಿಂದ ನಿರಂತರವಾಗಿ ನಡೆಸಲಾಗುತ್ತದೆ. 
ದಿರ್ಫಾವಧಿಗೆ ಶಾಲೆಯಿಂದ ಹೊರಗುಳಿದಲ್ಲಿ ಅಂತಹ 
ಮಕ್ಕಳಿಗೆ 3, 6 12 ತಿಂಗಳ ವಿಶೇಷ ವಸತಿ ಸಹಿತ 
ಮತ್ತು ವಸತಿ ರಹಿತ ತರಬೇತಿಗಳನ್ನು ನೀಡಲು 
ಕಾರ್ಯಕ್ರಮ ರೂಪಿಸಲಾಗಿರುತ್ತದೆ. 


ಆ) ದಾಖಲಾಗದೆ ಹೊರಗುಳಿದ ಮಕ್ಕಳನ್ನು 
ಶಾಲೆಗೆ ದಾಖಲಾಗುವಂತೆ ಮಾಡಲು ಸರ್ಕಾರ 
ಕೈಗೊಂಡ ಕಮಗಳೇನು; 


D 2017-18 . ರಿಂದ 2019-20ನೇ ಸಾಲಿನವರೆಗೆ 
ರಾಜ್ಯದ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಡಿ 
ಹಾಗೂ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಒಟ್ಟು 6161 
ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢ ಶಾಲೆಗಳ ದುಗಸ್ಥಿ 
ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿರುತ್ತದೆ. 
ಅನುಬಂಧ-1ರಲ್ಲಿರಿಸಿದೆ. 

2) 2019-20ನೇ ಸಾಲಿನಲ್ಲಿ ಉಂಟಾದ 
ಅತಿವೃಷ್ಟಿಯಿಂದಾಗಿ ಶಿಥಿಲಾವಸ್ಥೆ ತಲುಪಿದ 6196 
ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ 13,260 
ಕೊಠಡಿಗಳ ದುರಸ್ಥಿಗಾಗಿ ರೂ 1995175/- ಲಕ್ಷಗಳ 
ಅನುದಾನವನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ 
ಮುಖಾಂತರ ಅನುಷ್ಠಾನಗೊಳಿಸಲಾಗಿದೆ. 
(ಅನುಬಂಧ-2ರಲ್ಲಿರಿಸಿದೆ) 


ಇ) ಕಳೆದ ಮೂರು ವರ್ಷಗಳಿಂದ 
ರಾಜ್ಯದ್ಯಾಂತ ಎಷ್ಟು ಪ್ರಾಥಮಿಕ ಮತ್ತು ಪ್ರೌಢ 
ಶಾಲಾ ಕಟ್ಟಡಗಳನ್ನು ದುರ್ಸಿ ಮಾಡಿ 
ಉನ್ನತೀಕರಿಸಲಾಗಿದೆ; (ವಿವರ ನೀಡುವುದು) 


* ಪ್ರಸಕ್ತ 2020-21ನೇ ಸಾಲಿನಲ್ಲಿ ಸರ್ಕಾರಿ ಶಾಲಾ 
ಕೊಠಡಿಗಳ ದುರಸ್ಥಿ ಕಾಮಗಾರಿಗೆ ಯಾವುದೇ | 
ಅನುದಾನ ಮಂಜೂರಾಗಿರುವುದಿಲ್ಲ. 


ಈ) ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 
ಎಷ್ಟು ಖಾಲಿ ಇರುವ ಹುದ್ದೆಗಳನ್ನು" ಯಾವ 
ಕಾಲ ಮಿತಿಯೊಳಗೆ ಭರ್ತಿ ಮಾಡಲಾಗುವುದು; 


ಸರ್ಕಾರಿ ಪ್ರಾಥಮಿಕ ಖಾಲಿ ಇರುವ ಹುದ್ದೆಗಳು- 
258133) ಹಾಗೂ ಸರ್ಕಾರಿ ಪೌಢ ಶಾಲೆಗಳ ವಿವಿಧ 
ವೃಂದದ ಖಾಲಿ ಹುದ್ದೆಗಳ ಸಂಖ್ಯೆ-5065. 

ಸದರಿ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಆರ್ಥಿಕ, 
ಇಲಾಖೆಯೊಡನೆ ವ್ಯವಹರಿಸಲಾಗುತ್ತಿದ್ದು, ಆರ್ಥಿಕ 
ಇಲಾಖೆಯ ಸಹಮತಿ ಪಡೆದ ನಂತರ ಬಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 


ಉ) ಸಿಬ್ಬಂದಿ ಕೊರತೆ ಇರುವ ಕಾರಣ ಇಲಾಖೆ 
ಎದುರಿಸುತ್ತಿರುವ ಇ ತೊಂದರೆಯನ್ನು ಕಡಿಮೆ 
ಮಾಡಲು ಕೈಗೊಂಡ ಕ್ರಮಗಳೇನು? (ಮಾಹಿತಿ 
ನೀಡುವುದು) 


ವಿದ್ಯಾರ್ಥಿಗಳ ಶೈಕ್ಷಂಿಕ ಹಿತದೃಷ್ಟಿಯಿಂದ 
ತಾತ್ಕಾಲಿಕವಾಗಿ. ಅತಿಥಿ. ಶಿಕ್ಷಕರನ್ನು ನೇಮಕಾತಿ.| 
ಮಾಡಿಕೊಳ್ಳುವ ಮೂಲಕ ಶಿಕ್ಷಕರ ಕೋರತೆಯನ್ನು 
ನೀಗಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಇಪಿ 92 ಪಿಜಿನಿ 2021 


ee 


[ ಎಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


ಹ್‌ 


2017-18ರಿಂದ 2019-20ರವರೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಬಿಡುಗಡೆಯಾದ 
ಅನುದಾನದ ವಿವರ 


ಪ್ರಾಥಮಿಕ ಶಾಲೆಗಳು ' 
ವರ್ಷ . [ಶಾಲೆಗಳ ಸಂಖೆ, ಕೊಠಡಿಗಳ ಸಂಖ್ಯೆ ಬಿಡುಗಡೆಯಾದ ಅನುದಾನ 


20S 1 3214.99) 


(0 


Ny 


) 
1621 
018-19 
019-20. 
as Taos 


ಪ್ರೌಢ ಶಾಲೆಗಳು 


MN K) 

20078 | O78 271 3505.9 
1868 

1962 


[°)] 


[) 


Ny 


Fp) 
778 
DENT oo —— iiss 22762 
—— oo ———orrse6l 


(©) 


ಒಟ್ಟು 3) 6001 


೦೪: 
BC “4 
& -- 


2019-20ನೇ ಸಾಲಿನಲ್ಲಿ ಮಳೆಹಾನಿಗೊಳಗಾದ ಶಾಲಾ ಕಟ್ಟಿಡಗಳ ದುಸ್ಕಿಗೆ ” 
ಬಿಡುಗಡೆಯಾದ ಅನುದಾನದ ವಿವರ (ಒಟ್ಟು ಅನುದಾನ ರೂ.199 ಕೋಟಿ . 
. ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆಯಾಗಿರುವುದು) 


೯ಕ 

6 K 
2 K 
0 . 
2 
4 

0 . 

1 
0 
7 

15 


EN 
ತಾ| 

SN ALN ELEN 
CN 


ಜಿಲ್ಲೆಗಳು | 
ಶಾಲೆಣಳ |ಕೊಠಡಿಗಳ 
ಆಥಿ 
ಸಂಖ್ಯೆ ಸಂಖ್ಯೆ 


S| 7 


| 


rs 
Cee Ss] 
NLL 
NC INE 
S| 
Toa 

80 

7 


